ಬಿ.ಎಸ್‌. ರಾಮಭಟ್ಟ” 


ಕೊಪ್ಪಲುಮಕ ಮತ್ತು ಬಿರನೂರಿನ ಅರಸೊತ್ತಿಗೆಯ ಗದ್ದುಗೆಗಳು 


ಇಕ್ಟೇರಿಯು ಹಾಳಾದ ನೆಂತರ ಕ್ರಿ.ಶೆ. ಸು. 
೧೬೩೮ರಲ್ಲಿ ನೀರಭದ್ರನಾಯಕನು ಬಿದನೂರನ್ನು 
ರಾಜಧಾನಿಯನ್ನಾಗಿ ಮಾಡಿಕೊಂಡನು. ಇದು 
ಸು. ೧೨೫ ವರ್ಷಗಳ ಕಾಲ  ಜೆಳದಿ ಸಂಸ್ಥಾನದ 
ಮೂರನೆಯ ರಾಜಧಾನಿಯಾಗಿತ್ತು. ವೀರಭದ್ರ 
ನಾಯಕನು ಸೇರಿದಂತೆ ಇಲ್ಲಿ ಒಂಬತ್ತು ರಾಜರು ಮತ್ತು 
ಇಬ್ಬರು ರಾಣಿಯರು ಅಳಿದರು. 


ಹಿಂದಿನ ಅರಸೊತ್ತಿಗೆಯ ಕಾಲದಲ್ಲಿ ರಾಜ-ರಾಣಿ 
ಯರೆ ಸಮಾಧಿಗಳಿಗಾಗಿ ಒಂದು ಪ್ರತ್ಯೇಕ ಸ್ಥಳವನ್ನು 


ವೂಸಲಿಡುತ್ತಿದ್ದರು. ಕೆಳದಿ ಸಂಸ್ಥಾನದ ಕಾಲದಲ್ಲಿ 
ಇಂತಹ ಸ್ಥಳವನ್ನು "ಕೊಪ್ಪಲು? ಎಂದು 
ಕರೆಯುತ್ತಿದ್ದರು, ಇದು ಒಂದು ವೀರಶೈವ ಮಠಕ್ಕೆ 


ಹೊಂದಿಕೊಂಡಿರುವುದು ಗಮನಾರ್ಹವಾಗಿದೆ. ಆದು 
ದರಿಂದ ಇದನ್ನು "ಕೊಸ್ಸಲುಮಠ' ಎಂದು ಕರೆದರು. 
ಇಕ್ಕೇರಿ ಮತ್ತು ಬಿದನೂರಿನಲ್ಲಿ ಮರಣ ಹೊಂದಿದ 


ರಾಜರಾಣಿಯರನ್ನು ಕೊಪ್ಪಲುಮಠದಲ್ಲಿ ಸಮಾದಿ 
ಮಾಡಲಾಯಿತೆಂದು ei ee 


೨% ಪ್ಟಲು Mie ಒಂದು ಉಪ ಗ್ರಾಮ. 
ಮಕ್ಕೆ ಸೇರಿ ನೆಲವೇ ಮನೆಗಳ ಗುಂಪು ಜತ 
ಎಲ್ಲಾ ಕೊಪ್ಪಲುಗಳಲ್ಲಿ ಸಮಾಧಿ ಅಥವಾ 
ಗೆದ್ದುಗೆಗಳಿರಬೇಕೆಂಬ $l ವಿಲ್ಲ. 


ಬಿದನೊರಿನಲ್ಲಿ ಎರಡು ಕೊ ೂಪ್ಪಲುಮಠಗಳಿನೆ, 


ಲ 


ಕೋಟಿಯ ಎದುರು ಭಾಗದ ಒಂದು ತೋಟದ ಸ್ಥಳಕ್ಕೆ 
ಕೊಪ್ಪಲುಮುಠ ಎಂದು ಈಗ ಕರೆಯುತ್ತಿ ದ್ದಾರೆ. ಈ 


ತೋಟಿವು ಈಗ ಹೊಸದಾಗಿ ನಿರ್ಮಾಣವಾಗಿದೆ. ಇಲ್ಲಿ 
ಎರಡು ಪುಟ್ಟ ಶಿವಾಲಯಗಳಿನೆ. ಎರಡು ದೇವಾಲಯ 
ಗಳೂ ಸ್ವಲ್ಪ ದೂರದಲ್ಲಿವೆ. ಒಂದು ಶಿನಾಲಯದ 
ಹೊರ ಗೋಡೆಯ ಮೇಲೆ ರಾಜರಾಣಿಯರ ಚಿತ್ರಗಳನ್ನು 


4 
ಕೆತ್ತಿದ್ದಾರೆ. ಆದರೆ ಇಲ್ಲಿ ಗದ್ದುಗೆಗಳು ಕಂಡು 
ಬಂದಿಲ್ಲ. 


ಇನ್ನೊಂದು ಕೊಪ್ಪಲುಮಠ ಬಿದನೂರಿಫಿಂದ 
ಸು. ಐದು ಕೆ. ಮೀ. ದೂರದ ಕೊಲ್ಲೂರು ರಸ್ತೈಯ 
ಒಂದು ಪಾರ್ಶ್ವದಲ್ಲಿರುವುದು ತಿಳಿದುಬಂದಿದೆ. ಕೊಪ್ಪಲು 
ಮಠವು ತುಂಬಾ ವಿಶಾಲನಾಗಿಡೆ. ಇದರ ವಿಸ್ತೀರ್ಣ 
. ೨೫ ಎಕರೆ ಎಂದು ಇಲ್ಲಿ ವಾಸವಾಗಿರುವ 

ಶ್ರೀನಿವಾಸಭಟ್ಟ ರು ಹೇಳುತ್ತಾರೆ.ಈಗ ಈ ಸ್ಥ ಸ್ಥಳದಲ್ಲಿ 
ಇ a, ಕೆಕ್ಕಿ ತಿಳಿನೀರಿನೆ ಎರಡು ಹೊಳ 
ಗಳು, ಮಠದ ಕಟ್ಟಿದ ಪುಟ್ಟಿ ತಳಪಾಯ ಮತ್ತು ಬಿದ್ದು 
ಹೋಗಿರುವ ಗೋಡೆಯ ಅನಶೇಷಗಳು ಮಾತ್ರ ಕಂಡು 
ಬರುತ್ತವೆ, ಬಿದನೊರಿನಲ್ಲಿ ಈವರೆಗೂ ಶೋಧಿಸಿದ 
೪೩ ವೀರಶೈವ ಮಠಗಳಲ್ಲಿ ಇದೂ ಸಹೆ ಸೇರಿಕೊಂಡಿದೆ. 

ಕೊಪ್ಪಲುಮಠದ ಹಿಂಭಾಗದ ಸ್ವಲ್ಪ ಎತ್ತರವಾದ 
ಸ್ಥಳದಲ್ಲಿ ರಾಜರಾಣಿಯರೆ ಗದ್ದುಗೆಗಳಿವೆ. ಈಗ ಇಲ್ಲಿ 
ದಟ್ಟವಾದ ಕಾಡು ಬೆಳೆದಿದೆ. ಈ ಸ್ಥಳದ ವಿಸ್ತೀರ್ಣ 


ತ್ರ ಉಪನ್ಯಾಸಕ್ಕೆ ೩ನೆಯ ಅಡ್ಡರಸ್ತೆ, ತಿಲಕ್‌ನಗರ, ಶಿನನೊಗ್ಗ-೫೭೭ 3೦೧ 


ಸು. ೧೦ ಎಕರೆಗಳಷ್ಟಿದೆ. ಇದರ ಸುತ್ತಲೂ ಕಂದಕ 
ವನ್ನು ನಿರ್ಮಿಸಿದ್ದು ಗೋಡೆಯನ್ನು ಕಟ್ಟಲಾಗಿತ್ತು. 
ಈಗ ಗೋಡೆಯ ಅನಶೇಷವು ಕಂಡುಬರುತ್ತದೆ. ಇಲ್ಲಿ 
೧೦ ಗದ್ದುಗೆಗಳಿವೆ. ಇವುಗಳ ನಡುವೆ ೧೦-೧೫ ಅಡಿ 
ಅಂತರವಿದೆ. ಇವುಗಳನ್ನು ಸಾಲಾಗಿ ಫಿರ್ಮಿಸಲಾಗಿದೆ. 
ಇವುಗಳನ್ನು ಗ್ರಾನೈಟ್‌ ಮತ್ತು ಒರಟು ಕಲ್ಲಿನಿಂದ 
ಕಟ್ಟಲಾಗಿದೆ. ಕಲ್ಲನ್ನು ನೆಯಗೊಳಿಸಿಲ್ಲ. ಒಂದೇ 
ಆಕಾರ ಮತ್ತು ಗಾತ್ರವಿಲ್ಲ. ಗಚ್ಚುಗಾರೆಯನ್ನು ಬಳಸ 
ಲಾಗಿಜಿ. ಪ್ರತಿಯೊಂದು ಗದ್ದುಗೆಯೂ ೨೦ ಅಡಿ 
ಉದ್ದ ಮತ್ತು ೨೦ ಅಡಿ ಅಗಲವಾಗಿದ್ದು, ಆಯತಾ- 
ಕಾರವಾಗಿದೆ. ಮೇಲುಭಾಗದಲ್ಲಿ ಗೋಪುರನಿದ್ದಿರ 
ಬಹುದು. ಆದರೆ ಈ ಗದ್ದುಗೆಗಳ ಮೇಲುಭಾಗ ಬಿದ್ದು 
ಹೋಗಿರುವುದರಿಂದ ಈಗ ಏನೂ ಕಾಣಿಸುವುದಿಲ್ಲ. ಈ 
ಗದ್ದುಗೆಗಳಲ್ಲಿ ಅಲಂಕೃತವಾದ ಕೆತ್ತನೆಗಳಿಲ್ಲ. ಬಾಹ್ಯ 
ನೋಟಕ್ಕೆ ಇವು ಆಕರ್ಷಕವಾಗಿಲ್ಲ. 


ಪ್ರತಿಯೊಂದು ಗದ್ದುಗೆಯ ಮುಂದೆ ಸಮಾಧಿಸ್ತ 
ರಾದವರ ಶಿಲ್ಪವನ್ನು ಕೆತ್ತಿದ ಕಲ್ಲನ್ನು ನೆಟ್ಟಿದೆ. ಕಲ್ಲಿನ 
ಮೇಲುಭಾಗದಲ್ಲಿ ಸೂರ್ಯ ಮತ್ತು ಚಂದ್ರನೆ ಚಿತ್ರವಿದೆ. 
ರಾಜ ಅಥವಾ ರಾಣಿಯ ಪಕ್ಕದಲ್ಲಿ ಒಂದು ಸ್ತ್ರೀ ನಿಗ್ರಹ 
ಇದೆ. ಇದು ಮಹಾಸತಿ ಕಕ್ಲಿನಂತಿದ್ದು ಕೈಯಲ್ಲಿ ನಿಂಬೆ 
ಹೆಣ್ಣಿದೆ. ಆದರೆ ನೈತ್ಯಭಂಗಿಯಲ್ಲಿದೆ. ಇವರ ಉಡುಪಿ 
ನಲ್ಲಿ ಕಾಲಕಾಲಕ್ಕೆ 
ಗಮನಿಸಬಹುದು. ಕ್ರಿ. ಶ. ೧೬೬೧ರಲ್ಲಿ ಮರಣ 
ಹೊಂದಿದ ಶಿವಪ್ಪನಾಯಕನೊಂದಿಗೆ ಅವನ ಪತ್ಚಿ- 
ಯರಾದ ಲಿಂಗಮ್ಮಾಜಿ ಮತ್ತು ನಾಗಮ್ಮಾಜಿಯರು 
ಪತಿಯೊಂದಿಗೆ ಜೀವಂತ ಸಮಾಧಿಯಾದರು. ಹಾಗೆಯೇ 
೧೬೬೨ರಲ್ಲಿಸ ೈರ್ಗಸ್ಕೃ ನಾದ ಹಿರಿಯ ವೆಂಕಟಿಪ್ಪನಾಯಕನ 
ಪತ್ತಿ ಮಲ್ಲಮ್ಮಾ! ಜಿಯೂ, ಕ್ಲ ಹೆ ೧೬೬೪ರಲ್ಲಿ ನಿಧನ 
ಹೊಂದಿದೆ ಭನ ಸೈನಾಯಕನ ಇಬ್ಬರು ನತ್ತಿಯರೂ 
ಸಹ ಜೀವಂತ ಸಮಾಧಿಯಾದರು. ಆದರೆ ಹಿರಿಯ 
ಸೋಮಶೇಖರನಾಯಕನ ಪತ್ನಿ ಜೆನ್ನಮ್ಮಾಜಿಯು 
ಸಹೆಗಮನೆ ಪದ್ಧತಿಯನ್ನು ವಿರೋಧಿಸಿ ಬಹಿಸ್ಕರಿಸಿದಳು, 
ಇವಳಿಂದ ಮುಂದೆ ಯಾರೂ ಸಹೆಗಮನ ವರಾಡಲಿಲ್ಲ. 


ಕಲ್ಲಿನಲ್ಲಿ ಕೆತ್ತಿರುವ ರಾಜ ಅಥವಾ ರಾಣಿಯರ ಹೆಸರ 
ನ್ನಾಗಲೀ, ನಿಧನ ಹೊಂದಿದ ಕಾಲನನ್ನಾಗಲೀ ಕೆತ್ತಿಲ್ಲ 


೧೫೦ 


ಬದಲಾನಣೆಯಾಗಿರುವುದನ್ನು 


ಆದರೂ ಇವರನ್ನು ಗುರುತಿಸುವುದು ಅಷ್ಟೇನೂ ಕಷ್ಟ 
ವಾಗದು. ಒಂದು ಕ್ರಮದಲ್ಲಿ ಇವುಗಳನ್ನು ಕಟ್ಟಿರು 
ವುದರಿಂದ ಇದು ಸಾಧ್ಯ ಾಗಿದೆ ಶಿವಪ ನಾಯಕನ 
ಗದ್ದುಗೆಯು ಮಾತ್ರ ಸಾಲಿನಿಂದ ಸ ಸ್ವಲ್ಪ ಮುಂಡೆ ಇದೆ. 
ಹಿರಿಯ ವೆಂಕಟಪ್ಪನಾಯಕ ಎಂದು ಗುರುತಿಸಲಾಗಿರುವ 
ಗದ್ದುಗೆಯ ಮುಂದೆ ಒಂದು ಪುಟ್ಟ ಮಂಟಪವಿದೆ. 
ಇವುಗಳಿಗೆ ವಾರ್ಷಿಕ ಪೂಜೆ ನಡೆಯುತ್ತಿತ್ತು ಎಂದು 


ಪ್ರಚಲಿತವಿದೆ 
ಕೊಸ್ನಲು ಮಠದಲ್ಲಿ Wei ಯಕ (೧೬೪೬- 
೧೬೬೧), ವೆಂಕಟಪ್ಪ ನಾಯಕ (೧೬೬೧-೬೨), 


ಭದ್ರಪ್ಪ ಶೃೈನಾಯಕ (RL ೪) ಹಿರಿಯ ಸೋಮು 
ತೇಖಿರನಾಯಕ(೧೬೬೪- ೭.೨), ಚೆನ್ನೆಮಾ ಜಿ(೧೬೭ 9. 
೧೬೯೮), ಹಿರಿಯೆ ಬಸಪ್ಪನಾಯಕ (C೬ ೯೮- ೧೭೧೫7), 
ಇಮ್ಮಡಿ ಸೋಮಶೇಖರನಾಯಕ (೧೭೧೫-೧೭೪೦) 
ಇಮ್ಮಡಿ ಸೋನಮುಶೇಖರನಾಯಕನ ಮಲತಾಯಿ 
ಚನ್ನ ವನ್ಮಾಜಿ, ಹಿರಿಯ ಬಸಪ್ಪನಾಯಕನ ಚಿಕ್ಕ ಮಗ 
ವೀರಭದ್ರನಾಯಕ(೧೭೩೩)ಮುತ್ತು ಚನ್ನಬಸವನಾಯಕ 
(೧೭೫೫-೧೭೫೮)ನ ಗದ್ದುಗೆಗಳಿವೆ. ಇವರಲ್ಲಿ ಇಮ್ಮಡಿ 
ಸೋಮಶೇಖರನಾಯೆಕನು ಶಿವಮೊಗ್ಗದ ಮೆಂಡಳಿ 
ಮಠದಲ್ಲಿ ವಾಪಿ ಹುಳ ತೃತೀಯ ತಿಧಿಯಲ್ಲಿ ತಿವೈಕ್ಯ 
ನಾಡನು. ಇವನ ಪಾರ್ಥಿವ ಶರೀರವನ್ನು ಬಿದನೊರಿಗೆ 
ತಂದು ಇದೇ ಪಂಚನೀಯ ದಿನೆ ಗದ್ದುಗೆಯಕಲ್ಲಿಡ 
ಲಾಯಿತು. 


ಬಿದನೂರಿನಲ್ಲಿ ಆಳಿದ ಕಿರಿಯ ಬಸಪ್ಪನಾಯಕನ 
(ಸೆ. ೧೭೪೦-೧೭೫೫) ಗದ್ದುಗೆಯ ಕೊಪ್ಪಲುಮಠ 
ದಲ್ಲಿಲ್ಲ ಕೋಟಿಯ ಹಿಂಭಾಗದ ಜದ್ರರಾಜಪುರ 
ಬಡಾವಣೆಯ ಡಂಬಳ ಮಠದಿಂದ ಸ ಸ್ವಲ್ಪ ಅಂತ ತರೆದೆಲ್ಲಿದೆ. 
ಇದು ಈಗ ಪೂರ್ಣವಾಗಿ ಪಾಳಾಗಿದ್ದು ಖಾಸಗಿ ವ್ಯಕ್ತಿ 
ಯೊಬ್ಬ ರೆ ಹಿತ್ತಲಿನಲ್ಲಿ ಸೇರಿ ಹೋಗಿದೆ. ಗದ್ದುಗೆಯ 
ಸಂತ ನಿಲ್ಲಿಸಿರುವ ಕಲ್ಲಿನ ಮೇಲು ಅಂತಸ್ತಿನಲ್ಲಿ ಕಿರಿಯ 
ಬಸಪ್ಸ ನಾಯಕನ ಶಿಲ್ಪವೂ, ಕೆಳ ಅಂತಸ್ಲಿ ನಲ್ಲಿ ಒಬ್ಬ 
ಸೈನಿಕನ ತಲೆಯ ಮೇಲೆ ಇನ್ನೊ ಬ್ಬ ಸೈನಿಕನು ನಿಂತು 
ಪಟ್ಟದ ಕುದುರೆಯನ್ನು ಹಿಡಿದುಕೊಂಡಿರುವ ಚಿತ್ರನಿದೆ. 
ವೀರಭದ್ರ ನಾಯಕನ ಗದ್ದುಗೆಯು ಕೌಲೆದುರ್ಗದ 
ಬಳಿಯ ಕೊಂಡಲೂರಿನಲ್ಲಿಯೂ ಕೊನೆಯ ರಾಣಿ 


ಇತಿಹಾಸ ದರ್ಶನ 


ವೀರಮ್ಮಾಜಿಯ ಗದ್ದುಗೆಯು ಧಾರವಾಡದ ನರಗುಂದದ 
ಬಳಿಯಲ್ಲಿದೆ. 


ಸಮಾಧಿಗಳಿಗೆ ಸಂಬಂಧಿಸಿದ ಈ ಕೆಳಗಿನ ಅಂಶ 
ಗಳಲ್ಲೂ ಇನ್ನಷ್ಟು ಶೋಧನೆ ನಡೆಯಬೇಕಿದೆ. 


೧. ರಾಜ ಅಥವಾ ರಾಣಿಯ ಪಕ್ಕದಲ್ಲಿರುವ 
ಸ್ತ್ರೀ ವಿಗ್ರಹೆವು ಮಹಾಸತಿಯ ಕಲ್ಲಿನೆಂತಿರುವ ಕಾರಣ 
ವೇನು? ಸೃತ್ಯದ ಭಂಗಿಯಲ್ಲಿ ಏಕೆ ಕೆತ್ತಿದ? ಈ 
ನಿಗ್ರಹವು ರಾಣಿಯ ವಿಗ್ರಹವಾಗಿರಲಾರದು. ಆದರೂ 
ಉಡುಪ್ರಗಳೂ, ತಲೆಯ ಮೇಲಿನ ಕಿರೀಟದ ನಿನ್ಯಾಸ 
ಮತ್ತು ಆಭರಣಗಳು ರಾಣಿಯನ್ನು ಹೋಲುತ್ತವೆ. 


೨, ಶಿವಪ್ಪ ನಾಯಕನದೆಂದು ಗುರುತಿಸಲಾಗಿರುವ 
ಕಲ್ಲಿನಲ್ಲಿ ರಾಜ ಮತ್ತು ಸ್ತ್ರೀ ವಿಗ್ರಹದ ನಡುವೆ ಕೆತ್ತಿರುವ 
ಪುಟ್ಟಿ ಬಾಲಕಿ ಯಾರು ಎಂಬುದು ತಿಳಿಯುವುದಿಲ್ಲ. 

೩ ಶಿವಪ್ಪನಾಯಕನ ನಿಗ್ರಹನಿರುವ ಕಲ್ಲಿನ 
ತಳಭಾಗದಲ್ಲಿ ೧೨ ಕಲಶೆಗಳಿನೆ. ಚನ್ನಬಸನನಾಯಕನ 
ನಿಗ್ರಹೆದೆ ತಳದಲ್ಲಿ ಆರು ಕಳಶಗಳಿನೆ. ಉಳಿದ ವಿಗ್ರಹಗಳ 
ತಳದಲ್ಲಿ ಕಲಶಗಳು ಕಾಣಿಸುತ್ತಿಲ್ಲ. ಹೀಗೆ ವ್ಯತ್ಯಾಸ 
ನಿರಲು ಕಾರಣವೇನೆಂಬುದನ್ನು ತಿಳಿಯಬೇಕಾಗಿದೆ. 
ಅಲ್ಲದೆ ಶಿವಪ್ಪನಾಯಕನ ವಿಗ್ರಹನಿರುವ ಕಲ್ಲಿನ ತಳ 
ಭಾಗದಲ್ಲಿ ನಂದಿಯ ವಿಗ್ರಹೆನಿಜಿ. ಉಳಿದವುಗಳಲ್ಲಿ 
ಇದನ್ನು ಕೆತ್ತಿಲ್ಲ. 


ಹೀಗೆ ಹಲವಾರು ಅಂಶಗಳು ಕುತೂಹಲಕಾರಿ 
ಯಾಗಿದೆ. ಕೊಪ್ಪಲುಮಠದ ಇನ್ನೊಂದು ಭಾಗದಲ್ಲಿ 
ರಾಜರಾಣಿಯರ ಗದ್ದುಗೆಗಳಿಗಿಂತ ದೂರದಲ್ಲಿ ಕೆಲವು 


ಸಚಿನರು ಮತ್ತು ದಂಡನಾಯಕರ ಗದ್ದುಗೆಗಳಿವೆ- 
ಇವುಗಳ ಎದುರಿನಲ್ಲಿಯೂ ಸಮಾಧಿಸ್ಥರಾದವರ ವಿಗ್ರಹೆ 
ನನ್ನು ಕೆತ್ತಿ ನಿಲ್ಲಿಸಲಾಗಿದೆ. ರಾಜಗೌರನದಿಂದ 
ಸಮಾಧಿ ಮಾಡಿರುವವರ ವಿಗ್ರಹದ ತಳಭಾಗದಲ್ಲಿ ಕಳಶ 
ಗಳನ್ನು ಕೆತ್ತಿಜೆ. 


ಸು. ಎರಡು ಶತಮಾನಗಳಿಂದ ಅಜ್ಞಾತವಾಗಿದ್ದ 
ಕೊಸ್ಸಲುಮಠದೆ ಈ ಗದ್ದುಗೆಗಳು ಈಜಿಗೆ ಕಂಡುಬಂದಿ 
ರುವುದರಿಂದ ಕೆಳದಿಯ ಇತಿಹಾಸದ ಮೇಲೆ ಹೆಚ್ಚಿನ 
ಬೆಳಕು ಜೆಲ್ಲಿದಂತಾಗಿದೆ. ಬಿದನೂರಿನಲ್ಲಿ ಆಳಿದ ರಾಜ 
ರಾಣಿಯರ ಸಹೆಜವಾದ ಶಿಲ್ಪಗಳನ್ನು ಇಲ್ಲಿ ನೆಟ್ಟಿರುವ 
ಕಲ್ಲಿನಲ್ಲಿ ನೋಡಬಹುದು. ಸಾಮಾನ್ಯವಾಗಿ ಅರಸು 
ಮನೆತನೆದ ಗದ್ದು ಗೆಗಳನ್ನು ಸುಂದರವಾಗಿ ನಿರ್ನಿಸುವ 
ಪದ್ಧತಿಯು ರೂಢಿಯಲ್ಲಿದೆ. ಆದರೆ ಇದಕ್ಕೆ ಅಸವಾದ 
ವೆಂಬಂತೆ ಇಲ್ಲಿರುವ ಗದ್ದುಗೆಗಳು ತೀರಾ ಸಾಮಾನ್ಯ 
ವಾಗಿವೆ. ಅಲ್ಲದೆ ನಿರೀಕ್ಷಿಸಿದಷ್ಟು ಸುಭದ್ರವಾಗಿಲ್ಲ. 
ಇದಕ್ಕೆ ಕಾರಣನೇನೆಂಬುದು ತಿಳಿಯುವುದಿಲ್ಲ. ವೀರ 
ಶೈವರಾದ ಕೆಳದಿ ಅರಸು ಮನೆತನದಲ್ಲಿ ಸಹಗಮನ 
ಪದ್ಧತಿಯು ಇನ್ನೊ ರೂಢಿಯಲ್ಲಿದ್ದುದು ಆಶ್ಚರ್ಯನೆನ್ನ 
ಬಹುದು. 


ಗದ್ದುಗೆಗಳು ಈಗ ಪಾಳಾಗಿ ಬಿದ್ದು ಹೋಗುತ್ತಿವೆ. 
ಮೇಲುಭಾಗದ ಕಲ್ಲುಗಳು ಕಳಚಿ ರಾಶಿಯಾಗಿ ಬಿದ್ದಿವೆ. 
ಇದನ್ನೂ ಈಗಾಗಲೇ ಕಳ್ಳತನದಿಂದ ಸಾಗಿಸಲಾಗುತ್ತಿದೆ. 
ಇವುಗಳಿಗೆ ಯಾವ ರಕ್ಷಣೆಯೂ ಇಲ್ಲ. ಈಗಾಗಲೇ 
ಕಿರಿಯ ಬಸವನಾಯಕನೆ ಗದ್ದುಗೆಯು ಹೇಳಹೆಸರಿಲ್ಲ 
ದಂತಾಗಿರುವುದು ದೊಡ್ಡ ದುರಂತ. 


ಆಧಾರ ಗ್ರಂಥಗಳು 


8 ೫ : ಸೆಂ. ಶಾಮಾಶಾಸ್ತ್ರಿ 
ಷಹಜಿ : ಶ್ರೀಧರ ತೇಲ್ವರ್‌ 


ಜಿ ಭೆ ಆ ಢಿ 


ಇತಿಹಾಸ ದರ್ಶನ 


ಕೆಳದಿ ನೈಪನಿಜಯ : ಸಂ.ಕೆ. ಗುಂಡಾಜೋಯ್ಸ್‌ 


ಬಿದನೂರ ಸಿರಿ: ಶ್ರೀ ಶಂಕರನಾರಾಯಣರಾವ್‌, ನಗರ 
ಕನ್ನಡೆ-ಕನ್ನಡೆ-ಇಂಗ್ಲಿಷ್‌ ನಿಘೆಂಟು : ಐ.ಬಿ.ಎಚ್‌. ಪ್ರಕಾಶನ ಬೆಂಗಳೂರು 


೧೫೧ 


